ಕರ್ನಾಟಿಕವಿಧಾನಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1476 
ಸದಸ್ಯರ ಹೆಸರು ಶ್ರೀ ಆರ್‌. ಧರ್ಮಸೇನ 
ಉತರಿಸುವ ದಿನಾ೦ಕ 17.03.2021 
ಉತರಿಸುವ ಸಚಿವರು ಸಮಾಜ ಕಲ್ಯಾಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಲ. " 
ಅ) | ಸದಾಶಿವ ಆಯೋಗವನ್ನು ಯಾವ | (1) ಸಂವಿಧಾನದೆ 15 ಮತ್ತು 16ನೇ ಅನುಚ್ನೇಭಧದ 


ಉದ್ದೇಶದಿಂದ ರಚಿಸಲಾಗಿತ್ತು: ಅದರ 
ವರದಿಯನ್ನು ಜಾರಿಗೆ ತರಲು ಸರ್ಕಾರಕ್ಕೆ 
ಇರುವ ತೊಂದರೆಗಳೇನು: 


ಅಡಿಯಲ್ಲಿ ಅನುಸೂಚಿತ ಜಾತಿಗಳಿಗೆ 
ಸರ್ಕಾರವು ವಿಸ್ತರಿಸಿದ ಮೀಸಲಾತಿ 
ಪ್ರಯೋಜನಗಳನ್ನು ನ್ಯಾಯಸಮ್ಮತವಾಗಿ 


ಅನುಸೂಚಿತ ಜಾತಿಗಳ ಎಲ್ಲಾ ಜಾತಿಗಳು, 


ಜನಾಂಗಗಳು ಮತ್ತು ಬುಡಕಟ್ಟುಗಳು 
ಅನುಭವಿಸುತ್ತಿವೆಯೇ ಐಂಬುದನ್ನು 
ಪರಿಶೀಲಿಸಿ ವರದಿ ನೀಡಲು. 

(2) ಇಲ್ಲದಿದ್ದರೇ, ೧ ಅದಕ್ಕೆ ಕಾರಣಗಳು ( ಶೈಕ್ಷಣಿಕ; 
ಆರ್ಥಿಕ ಅಥವಾ ಇತರೆ; () ಅನುಸೂಚಿತ 


ಜಾತಿಗಳ.ಬೇಲೆ ಬೇರೆ ಜಾತಿಗಳು: ಜನಾಂಗಗಳು 
ಮತ್ತು ಬುಡಕಟ್ಟುಗಳಲ್ಲಿ ' , ಸಮಾನವಾಗಿ 
ಹಂಚಿಕೆಯಾಗುತ್ತಿವೆಯೇ 
ಖಚಿತಪಡಿಸಿಕೊಳ್ಳಲು ತೆಗೆದುಕೊಳ್ಳಬಹುದಾದ 
ಕ್ರಮಗಳು ಅಥವಾ ಅನುಷಂಗಿಕವಾದ ಅಥವಾ 
ಅದರಿಂದ ಉದ್ದವಿಸುವ ಇತರ ವಿಷಯಕ್ಕೆ 
ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಶ್ರೀ ಎ.ಜಿ. 
ಸದಾಶಿವ ವಿಚಾರಣಾ ಆಯೋಗವನ್ನು 
ರಚಿಸಲಾಗಿತ್ತು (ಆದೇಶದ ಪ್ರತಿಯನ್ನು 
ಅನುಬಂಧದಲ್ಲಿ ಲಗತ್ತಿಸಿದೆ). 


ಸದರಿ ಆಯೋಗವು ತಮ್ಮ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಿರುತ್ತದೆ. ಸದರಿ ವರದಿಯನ್ನು 
ಸಮಗ್ರವಾಗಿ ಪರಿಶೀವಿಸಿ ಸೂಕ್ತ ಶಿಫಾರಸ್ಸುಗಳನ್ನು 
ಮಾಡಲು ಸಚಿವ ಸಂಪುಟದ ಉಪ ಸಮಿತಿಯನ್ನು 
ದಿನಾಂಕ:08.03.2018ರಲ್ಲಿ ರಚಿಸಲಾಗಿತ್ತು. 
ತದನಂತರ ಸರ್ಕಾರವು ಬದಲಾವಣೆಯಾಗಿ 
ನೂತನ ಸರ್ಕಾರವು ಅಸ್ಲಿತ್ವಕ್ಕ ಬಂದ 
ಹಿನ್ನೆಲೆಯಲ್ಲಿ ಹೊಸದಾಗಿ ಸಚಿವ ಸಂಪುಟದ 
ಉಪಸಮಿತಿಯನ್ನು 
ಕೈಗೊಳ್ಳಲಾಗುತ್ತಿದೆ. 


" ಎಂಬುದನ್ನು | 


ರಚಿಸಲು ಕ್ರಮ | 


ವ 


. 


"8 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ವರ್ಗದವರಿಗೆ ರಾಜಕೀಯ ಮೀಸಲಾತಿ ಬಗ್ಗೆ 


ಪ್ರಸ್ತುತ ಸಂವಿಧಾನದ ಅನುಜ್ನೇಧ 330 ರಲ್ಲಿ |: 


ಪರಿಶಿಷ್ಟ ಜಾತಿಗಳಿಗೆ ಈಗಾಗಲೇ ರಾಜಕೀಯ 


ಈ ವರದಿಯಲ್ಲಿ ಏನಾದರೂ ಶಿಫಾರಸ್ಸು 
ಮಾಡಲಾಗಿದೆಯೇ; ರಾಜಕೀಯ ಮೀಸಲಾತಿ 
ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 


ಮೀಸಲಾತಿ ಕಲ್ಪಿಸಲಾಗಿದೆ. 


ಹಲವಾರು ವರ್ಷಗಳಿಂದ ಸದಾಶಿವ 
ಆಯೋಗದ ವರದಿಯನ್ನು ಜಾರಿಗೆ 
ತರಬೇಕೆಂಬ ಒತ್ತಾಯವಿದ್ದರೂ ಸರ್ಕಾರ 
ವಿಳ೦ಬ ಮಾಡುತ್ತಿರುವುದಕ್ಕೆ ಕಾರಣ ಏನು: 
ಎಂದಿವಿಂದ ಜಾರಿಗೆ ತರಲಾಗುವುದು ? 


ಪ್ರಸುತ ಸದಾಶಿವ "ಆಯೋಗದ ವರದಿಯು 
ಸರ್ಕಾರದ ಪರಿಶೀಲನೆಯಲ್ಲಿದೆ 


ಸಕಇ95 ಎಸ್‌ಎಡಿ 2021 


(ಬಿ. ಶ್ರೀರಾಮುಲು) | 
ಸಮಾಜ ಕಲ್ಯಾಣ ಇಲಾಖಾ ಸಚಿವರು. 


2 


ಇ 


KA BG-GPO/251 SWPP-47/2006-2008 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಫೆಬ್ಬವರಿ ೨, ೨೦೦೬ (ಮಾಘ ೧೩, ಶಕವರ್ಷ ೧೯೨1೭) ಸಂಚಿಕೆ ೫ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ' ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚೆ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಎಸ್‌ಡಬ್ಲ್ಯೂಡಿ, 227 ಎಸ್‌ಎಡಿ 2005, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌, 2005 

ಅನುಸೂಚಿತ ಜಾತಿಗಳಿಗೆ ಸರ್ಕಾರ ನೀಡುತ್ತಿರುವ ಅಸಮ ಪ್ರಮಾಣದ ಬಹುತೇಕ ಪ್ರಯೋಜನಗಳು ಕರ್ನಾಟಕ ರಾಜ್ಯಃ ದಲ್ಲಿವ ಅನುಸೂಚಿತ 
ಜಾತಿಗಳ ಕೆಲವು ಜಾತಿಗಳು, ಜನಾಂಗಗಳು ಅಥವಾ ಪಂಗಡಗಳಿಗೆ ಹೋಗುತಿದೆಯೆಂದು ಮತ್ತು ಆ ಪ್ರಯೋಜನಗಳನ್ನು ಅನುಸೂಚಿತ ಜಾತಿಗಳ ಎಲ್ಲೂ 
ಜಾತಿಗಳು, ಜನಾಂಗಗಳು ಅಥವಾ ಬುಡಕಟ್ಟುಗಳು ಸರಿಸಮನಾಗಿ ಹಂಚಿಕೊಳ್ಳಬೇಕೆಂದು ರಾಜ್ಯ ಸರ್ಕಾರಕ್ಕೆ ಕಾಲಕಾಲಕ್ಕೆ ಮನದಿ ಸಲ್ಲಿಸಲಾಗಿದೆ. 

ಇ.ವಿ ಚಿನ್ನಯ್ಯ ವಿರುದ್ಧ ಅಂದ್ರ ಪ್ರದೇಶ ರಾಜ್ಯ (ಎಐಟರ್‌ 2005 ಎಸ್‌ಸಿ 162) ಪ್ರಕರಣದಲ್ಲಿ ಸರ್ಮೋಚ್ಛ ನ್ಯಾ ನ್ಯಾಯಾಲಯ, ಅನುಸೂಚತ 
ಜಾತಿಯವರನ್ನು ನಾಲ್ಕು ಗುಂಪುಗಳಾಗಿ ಮರುವರ್ಗೀಕರಿಸಿ, ಈಗಾಗಲೇ ಮಾಡಿರುವ ಮೀಸಲಾತಿಯನ್ನು ಅವರ ನಡುಷೆ ಹಂಚಿರುವುದನ್ನು ಕುರಿತ 
ಕಾನೂನಿನ ಮೌಲ್ಯವನ್ನು ಪರಿಗಣಿಸುವ ಸಂದರ್ಭದಲ್ಲಿ ಈ ಮುಂದಿನಂತೆ ಅಭಿಪ್ರಾಯಪಟ್ಟಿದೆ. ಕಿ 

“ಮೀಸಲಾತಿ ಪಯ್ಯಜನಗನು ನ್ಯಾಯಸಮಸತ್ರವಾಗಿ ದೊರಕುವಂತಾಗದಿದ್ದರೆ ಅವರು ಇತರರೊಂದಿಗೆ ಸ್ಪರ್ಧಿಸುವುದಕ್ಕೆ 
ಸಮರ್ಥಗೊಳಿಸುವಂತಹ ಸಾಕಷ್ಟು ಅಥವಾ ಹೆಚ್ಚುವರಿ ತರಬೇತಿ' ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಸ 

“ಪರಿಶಿಷ್ಟ ಜಾತಿಗಳ ನರು ಹಿಂದುಳಿದ ವರ್ಗಗಳಲ್ಲಿಯೇ ಅತ್ಯಂತ ಹಿಂದುಳಿದವರಾಗಿದ್ದಾದೆ ಮತ್ತು ಅವರು ಭಾರತ ಸಂವಿಧಾನದ 15ನೇ 
ಅನುಚ್ಛೇದದ (ಛಿನೇ ಖಂಡದ ಹಾಗೂ 16ನೇ ಅನುಚ್ಛೇದದ (4)ನೇ ಖಂಡದ ಎರಡೂ ನಿಬಂಧನೆಗಳಿಗನುಸಾರವಾಗಿ ತಕ್ಕ ರೀತಿಯಲ್ಲಿ ಅವರು 
ಪ್ರತಿನಿಧಿಸುತ್ತಿಲ್ಲವೆಂಬುದರ ಆದಾರದ ಮೇಲೆ ಈಗಾಗಲೇ ಒಂದು ಆಕ್ಷೇಪಿತ ಶಾಸಪದ ಮೂಲಕ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಸಂಗತಿ ಇದ್ದು ಮೈಕೋ 
ವರ್ಗೀಕರಣದ ವಿಧಾನದಲ್ಲಿ ಮತ್ತಷ್ಟು ವರ್ಗೀಕರಣಕ್ಕೆ ಅನುಮತಿಸಲಾಗುವುದಿಲ್ಲ. ಅವರವರ `ಜಾತಿಗಳನ್ನಾದರಿಸಿ ಚೇರೆಚೀರೆ ವರ್ಗಗಳ ಜನರ ಅಂಥ 
ವರ್ಗೀಕರಣವು ಸಾಮಾಜಿಕ ನ್ಯಾಯಬದ್ಧವಾಗಿ ನಡೆದುಕೊಳ್ಳುವ ಸಿದ್ಧಾಂತದ ಉಲ್ಲಂಘನೆ ನೆಯಾಗುತದೆ. ರಾಷ್ಟ್ರಪತಿಯವರ ಪಟ್ಟಿಯಿಂದ ಜಾತಿಗಳ 
ಸಮೂಹ ಅಥವಾ ಅದರ ಯಾವುದೇ ಬಾಗವನ್ನು ತೆಗೆದುಹಾಕುವ ಕ ಕಾರ್ಯ ಸಂಸೆತ್ತು ಮಾತ್ರವೇ ಮಾಡಬೇಕು ಎಂಬುದಾಗಿ pe ಅಮಚ್ಛೇದವು 
ಉಪಬಂಧ ಕಲ್ಪಿಸಿದೆ. ಅದರ ತರ್ಕಬದ್ಧ ಪರಿಣಾಮವೇನೆಂದರೆ ರಾಜ್ಯ ವಿಧಾನ ಮಂಡಲಗಳು ಆ ಕಾರ್ಯ ಮಾಡುವುದನ್ನು ನಿಷೇಧಿಸುವುದು. 
ನ್ಯ ನ್ಯಾಯಮೂರ್ತಿ ಸನಾ ಅವರು ಇತರೆ ಡವ ಸಮಾಲೋಚಿಸಿ. “ಪರಿಹಾರಬೇನು'” ಎಂಬ ಶೀರ್ಷಿಕೆ 
ಲಿ ಸಮಸ್ಯೆಯನ್ನು ವಿಶ್ಲೇಷಿಸಿ ಈ ಮುಂದಿನಂತೆ ಅಭಿಪ್ರಾಯವಟ್ಟಿದ್ದಾರೆ. 
ನಮ್ಮ ಮುಂದೆ ಹಾಜರುಪಡಿಸಿದ ಚಾರ್ಟು ರೆಲ್ಲಿ ಹಾಗೂ 
ಗಿ ತೋರಿಸುತ್ತದೆ. ಈ ವರಿಸ್ಲಿಶಿಯಲ್ಲಿ ಅತ್ಕಾದಶ್ಯಕವಾಗಿ 
ತರಬೇತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು. 
ಬಿ ಮಾಲರಂಥ ಇತರ ಅಮಸೂಚಿತ ಪಂಗಡಗಳ 
ಬರಹ ಬಾರದವರು ಎಂಬ ಬಗ್ಗೆ ಯಾವುದೇ ವಿವಾದವಿಲ್ಲ. 


ಾಡುಬ್ರದರಿಂದ pee ಹಿಂದುಳಿದ ಘಂ ಅಲ್ಲದೆ ಇದ 
ಜನರೊಂದಿಗೆ ಒಂದೇ ಮೇದಿಕಗೆ ತರಬಹುದು. ರೆಲ್ಲಿ ಜನಾಂಗಕ್ಕೆ ಸೆ 
IVA-1-0 


(೪೧) 


೪೨ 


ಪತ್ರ. ಗುರುವಾರ ಫೆಬ್ರವರಿ ೨. ೨೦೦೬ - ಭಾಗ - ೪ವಿ 


ಸದರಿ ಸಮುದಾಯದ ಮಾತ್ರ ಸೆಕೆಂಡರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ್ದಾರೆ ಎಂದೂ ಯಾರೊ 


5 


ಯಾವುದೇ ಇಂಜಿನಿಯರಿಂಗ್‌ ಅಥವಾ ಇತರ ವೃತ್ತಿ ಶಿಕ್ಷಣ ಕೋರ್ಸುಗಳಲ್ಲಿ ಪ್ರವೇಶ ವಡೆದಿರುಪುದಿಲ್ಲ. ಇಂಜಿನಿಯರಿಂಗ್‌ 
ಕೋರ್ಸುಗಳಲ್ಲಿ 'ಅದವಾ ಸರ್ಕಾರಿ ಸೇವೆಗಳಲ್ಲಿ ಅವರಿಗಾಗಿ ಮೀಸಲಾತಿಯನ್ನು ಒದಗಿಸುವುದರಿಂದ ಅವರ ಸಮ , 
ಎಂಬುದನ್ನು. ಸದರಿ ಅಂಶಗಳು ಸಷ್ಟಪಡಿಸುತವೆ. ಅಂಥ ಮೂಲಭೂತ ಶಿಕ್ಷಣವಿಲ್ಲದೆ ಸದರಿ ಸಮುದಾಯಕ್ಕೆ ಸೇರಿರುವ ಜನರು ಇಂಜಿಬಿಯರಿಂಗ್‌ 
ಶಿಕ್ಷಣ ಕೋರ್ಸುಗಳಲ್ಲಾಗಲೀ ಪ್ರವೇಶ ಪಡೆಯುವುದ ಸ್ವ 
ಪ್ರಶ್ನೆಯೇ ಉದ್ಬವಿ: ನೇ ವರ್ಗದ ಸೌಕರರ ಹುದ್ದೆಗಾಗಿಯೂ ಸಹ 
ತೇರ್ಗಡೆಯಾಗಬೇಕೆಂಬ ಅರ್ಹತೆಯನ್ನು ಇಡಲಾಗಿರುತ್ತದೆ. ಸದರಿ ಸಮುದಾಯದ ಮಕ್ಕಳು ಶಿಕ್ಷಣ ಪಡೆಯುವ ಹೊರತು, ಶಿಕ್ಷಣ ಹಾಗೂ ಸರ್ಕಾರಿ 
ಸೇವೆಗಳೆರಡರಲ್ಲಿ ಲಭ್ಯವಾಗುವ ಅವಕಾಶಗಳು ಆವರಿಗೆ ಸುಳ್ಳಾಗಬಹುದು. ಅಂತಿಮವಾಗಿ ಎಲ್ಲಾ 
ಆಕ್ಷೇಪಿತ ಶಾಸನದ ದೃಷ್ಟಿಯಲ್ಲಿ ಅದರ ಅವಕಾಶಗಳು ಇತರ ಪ್ರಪರ್ಗಗಳಿಗೆ ಹೋಗುತ್ತವೆ. ನಮ್ಮ 
ಕ್ರಮಗಳನ್ನು ತೆಗೆದುಕೊಳ್ಳಬೇನು.” 

ಬಾರತದ ಸಂವಿದಾನದ 341 (2) ಅನುಚ್ಛೇದವು ಸಂವಿಧಾನದೆ 341 ()ನೇ ಅನುಚ್ಛೇಜದ ಮೇರೆಗೆ ರಾಷ್ಟ್ರಪತಿಯವರು [= 


Nj 


ಗುವುದಿಲ್ಲ. ಹಾಗಾಗಿ, 


ತ್ರಿಕ್ಕುಲೇಷನ್‌ ಪರೀಕ್ಷೆಯಲ್ಲಿ 


ಅಮುಸೂಚಿತ ಜಾತಿಗಳ ಯಾವುದೇ ಜಾತಿಗಳು, ಜಪಾಂಗಗಳು ಅಥವಾ ಬುಡಕಟುಗಳ ಅಥವಾ ಅದರೊಳಗಿನ ಗು 
ಅದರಿಂದ ತೆಗೆದುಹಾಕುವುದಕ್ಕೆ ಸಂಸತ್ತಿಗೆ ಅಧಿಕಾರ ನೀಡಿದೆ. u 

ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾದ ಮನವಿಗಳನ್ನು ಮೇಲೆ ಉದ್ಧರಿಸಿದ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಆಭಿಪ್ರಾಯೋಕ್ತಿಗಳು 
ಹಾಗೂ ಸಂವಿಧಾನದ 341 (2ನೇ ಅನುಚ್ಛೇದದ ಉಪಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಅದು ಸಾರ್ಪಬನಿಕ ಮಹತ್ವದ ವಿಷಯಮಾಗಿರುವುದರಿಂದ 
ಕರ್ನಾಟಕ ಸರ್ಕಾರವು ಈ ಸಂಬಂಧದಲ್ಲಿ ವಿಚಾರಣಾ ಆಯೋಗವನ್ನು ನೇಮಕಮಾಡುವುದು ಅವಶ್ಯಕವಾಗಿದೆಯೆಂದು ಅಭಿಪ್ರಾಯಪಟ್ಟದೆ. 

ಆದ್ದರಿಂದ, ಈಗ ವಿ ೨ ಗೆ 'ಅಧಿನಿಯಮ, 1952 (1952ರ ಕೇಂದ್ರ ಅಧಿನಿಯಮ ಸಂಖ್ಯೆ: 60)ರ 3ನೇ 'ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಿಕ ಸರ್ಕರ ಮೀಸಲಾತಿ ಅವಕಾಶವು ನ್ಯಾಯಸಮತವಾಗಿ ದೊರೆಯದಿರುವ ಕರ್ನಾಟಕ ರಾಜ್ಯದಲ್ಲಿನ 
ಅನುಸೂಚಿತ ಜಾತಿಗಳ ನಿರ್ದಿಷ್ಟ ಜಾತಿಗಳು, ಜನಾಂಗಗಳು 'ಹಾಗೂ ಬುಡಕಟ್ಟುಗಳನ್ನು ಗುರುತಿಸುವುದಕ್ಕೆ ಮತ್ತು ಅವರು ರಾಜ್ಕದಲ್ಲಿಡ ಅನುಸೂಚಿತ 
ಜಾತಿಗಳು ಮತ್ತು ಇತರ ಪ್ರವರ್ಗಗಳೊಂದಿಗೆ ಸ್ಪರ್ಧಿಸಲು ಅವರನ್ನು ಸಮರ್ಥಗೊಳಿಸುವುದಕ್ಕ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾದ ಎಲ್ಲಾ ನಿರ್ದಿಷ್ಟ 
ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬ ಬಗ್ಗೆ ಹನ್ನೆರಡು ' ತಿಂಗಳ ಅವಧಿಯೊಳಗೆ ಸೂಚಿಸುವುದಕ್ಕೆ ಮಾನ್ಯ ವ್ಯಾಯಮೂರ್ತಿ ಎ.ಜೆ. ಸಬಾಶಿವ 
ಅವರನ್ನೊಳಗೊಂಡಿರುವೆ ವಿಚಾರಣಾ ಆಯೋಗವನ್ನು ೪ ಮೂಲಕ' ನೇಮಕಮಾಡಿದೆ: j 

ಆಯೋಗದ ಗಳು ಘಃ ಮುಂದಿನಂತಿವೆ: -, | 

1 16ನೆ ಅನುಚ್ಛೇದದ ಅಧಿಯಲ್ಲಿ ಅನುನೂಬತ ಜಾತಿಗಳಿಗೆ ಸರ್ಕಾರವು ವಿಸ್ತರಸಿದ ಮಿಸಲಾತಿ 
ಪ್ರಯೋಜನಗಳನ್ನು ಗಿ ಅನುಸೂಚಿತ ಜಾತಿಗಳ ಎಲ್ಲಾ. ಜಾತಿಗಳು, ಜನಾಂಗಗಳು ಮತ್ತು ಬುಡಕಟ್ಟುಗಳು ಅನುಭವಿಸುತ್ತಿವೆಯೇ 
ಎಂಬುದನ್ನು ವರಿಶಿ ವರದಿ ದೀಚುವುದು. _ 
ಧೆ, (4 
ಅದಕ್ಕೆ ಕಾರಣಗಳು (ಶೈಕ್ಷಣಿಕ, ಆರ್ಥಿಕ ಅಥವಾ ಇತರೆ; 


ಇ 


ಅನುಭವಿಸುತಿವೆ. 

(ಅನುಸೂಚಿತ ಜಾತಿಗಳ ಬೇಲಿಬೇರೆ ಜಾತಿಗಳು, ಜನಾಂಗಗಳು ಮತ್ತು ಬುಡಕಟ್ಟುಗಳಲ್ಲಿ ಸಮಾನವಾಗಿ, ಹಂಚಿಕೆಯಾಗುತಿವೆಯೇ 
ಎಂಬುದನ್ನು ಖಚಿತಪಡಿಸಿಕೊಳ್ಳಲು ತೆಗೆದುಕೊಳ್ಳಬಹುದಾದ ಕ್ರಮಗಳು; ' 

(೪) ಮೇಲೆ ಉಲ್ಲೇಖಿಸಿದ ವಿಷಯಕ್ಕೆ ಸ ಂಗಿಕವಾದ ಅಥವಾ ಅದರಿಂದ ಉದ್ಭವಿಸುವ ಯಾವುದೇ ಇತರ 


ಸಂಬಂಧವಟ್ಟ ಅಥವಾ ಆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಪ್ರಧೇವ: 
ಮಿ.ಆರ್‌.205 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ. 


ಸಹಕಾರ ಸಚಖಾಲಯ 


೪ ಅಧಿನಿಯಮ 1959 


ಕ ಸರ್ಕಾರವು 


ga 


ಬಗೆಹರಿಯುವುದಿಲ್ಲ ' 


ಅನುಸೂಚಿತ ಜಾತಿಗಳ ಬೇರೆಬೇರೆ ಜಾತಿಗಳು, ಜವಾಂಗೆಗಳು ಮತ್ತು ಬುಡೆಕಟ್ಟುಗಳು ಎಷ್ಟರಮಟ್ಟಿಗೆ ಆ ಪ್ರಯೋಜನಗಳನ್ನು 


ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೯, ೨೦೦೫ ೧೭೦೯ 


SOCIAL WELFARE DEPARTMENT 
NOTIFICATION No. SWD 227 SAD 2003, Bangalore, Dated: 24th September 2005> 
From time to time representations have been made to the State Government that disproportionate 
majority of the benefits given by the Government lo Scheduled Castes have gone to certain castes, races 
or tribes of Scheduled Castes in the State of Karnataka, and that those benefits should be evenly shared 
by all the castes, races or tribes of the Scheduled Castes. 
The Supreme Court in the case of E V.CHINNAIAH v. STATE OF ANDHRA PRADESH (AIR 2005 
SC 162) while considering the validity of a law by which Scheduled Castes were reclassified into four 
‘groups and the reservation already made was apportioned between them, has observed as follows: 
“If benefits of reservation are not percolating equitably, measures should be taken to see 
that they give such adequate or additional training so as to enable them to compete with other” 
“The very fact that the members of the Scheduled Castes’ are ‘most backward amongst the 
backward-classes-and the impugned legislation having already proceeded ‘on the basis that they 
are not adequately represented both in terms of clause (4) of Alticle 35 and clause (4) of Article 
-16 of the Constitution of India, a further classification by way of micro classification is not 
permissible. “Such classification of the members .of different ‘classes of people based on “their 
respeciive castes would also be violative of the doctrine of reasonableness. Article 341 provides 
that exclusion even of a part or a group of castes-from the Presidential List can be done only by 


the Pariiament. The logical corollary thereof would be that the State Legislatures are forbidden 


from doing that” 
Hon’ ble Justice Sinha, who concurréd with: the ‘other Judes a “the problem under the 
heading “What is the remedy?” In para 123 he has analyzed the problem and has ‘observed thus-:, 

“There: is one practical aspect of the matter which may not also be lost sight of. The-chatt 
produced before us cléarly shows that the mernbers belonging to Rell and Adi- “Andhra are- 
hardly éducated. What was necessary in the. situation was to provide {to them. scholarships, 
hostel facilities, special coaching, etc., so that they may be brought on the ‘same platform, with } 
the members of other Scheduled Tribes, viz. Madiga and Mala, if not with the other backward. . 


classes. It is not disputed ‘that members belonging to Reili'are hardly educated. .Only 2% of the - 


members of the said community have studied in secondary schools. No dne has ever beeri 
admitted in any engineering, discipline’or other ‘professional disciplines. The ‘said facts clearly go 
to show that providing reservation for them in engineering or medical discipline or in public 
service would not solve their problem. Without such basic education, the members belonging to 
the said community would not be getting admission either in the engineering or medical colleges 
or other professional courses and as such the question of their joining public service '‘may-not 
arise at all. Now, even for the post of Class IV employees, qualification of passing matriculation 
examination, is provided. Unless children of the said community are educated, the provision both 
for education as also public service would be a myth for them and ultimately in view of the 
impugned legislation for all intent and purport, the benefit thereof would go to other categories. 
The State, in our opinion, should take positive steps in this behalf.” 
Article 341(2) of the Constitution of india empowers the Parliament to exclude ‘any part of.or 
group within any castes, races Or tribes of Scheduled Castes notified by the President under article 3410) 
of the Constitution. 
Having regard to the representations made before the State Government, the observations of the 
Honble Supreme Court quoted above, and the provisions of article 341 (2) of the Constitution, the 
Government of Karnataka is of opinion that it is necessary to appoint a Commission of Inquiry in this 
- regard, which is matter of public importance. 
Now, therefore, in exercise of the powers conferred by Section 3 of the Commissions of {nquiry 
Act. 1952 (Central Act 80 of 1952), the Government of Kamataka hereby appoints a Commission of 
) lniry consisting of Hon’ ble Mr. Justice A.J.Sadashiva (Retd) to identify the particular casles, races and 
tribes of Scheduled Castes in the State of Karnataka to whom the benefits of reservation are not 
percolating equitably and to suggest within a period of twelve months whal are all the measures and 
posive steps thai should be taken 30 as to enable them to compete with other categories of the 
y Soheduled Castes in the State and other relevan! aspects. 


ರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೯, ೨೦೦೫ 


ಭಾಗ - ೩: 


೧೭೧೦ 

The terms of reference of the Commission shall be as follows: 

1) Examine and report whether the benefits of reservation extended by the Government io the 
Scheduled Castes under Articles 15 and 16 of the: Constitution have been enjoyed by all 
castes, races and tribes of Scheduled Castes equitably. 

2) If not, 3 

(i), Reasons (educational, economical or others) for the same; 
(i - The extent to which different castes, races and tribes of scheduled castes have 
enjoyed those benefits; k 
the different castes, races and iribes of scheduled castes; 
above. 
P.R.1732 


ಹಾಗೂ ಮೈಸೂರು ಪೈದ್ಯಕೀಯ ಕಾಲೇಜಿನ ಈ ಕೆಳಕಂಡ ನಿವೃತ್ತ ಪ್ರಾಧ್ಯಾಪಕರುಗಳನ್ನು 
ನೇಮಕಾತಿ) ನಿಯಮಾವಳಿಯ SUMO ನೇ" ನಿಯಮದ್ಧಡಿ ಗುತಿಗೆ' A ಮೇಲೆ ಅವಗ 


ಹುದ್ದೆಗಳ: ಲ್ಲಿ ಮತ್ತು ದಿಸಾಂಕ ಕದಿಂದ `ಜಾರಿಗೆ ಬರುವಂತೆ 2 ವರ್ಷಗಳ 


(iii Steps that may be taken to ensure that the benefits are equitably distributed among ' 


(iy) Any other matter, relevant or incidental ito or r arising out of the matter esd io. 


By order and.in the name of the Governor of Karnataka, 


M. PRANADEVA K 
Deputy Secretary to government, Social Welfare Department. 


ಆರೋಗ್ಯ ಮತ್ತು ಕುಟುಂಬ ಕೆಲ್ಮಾಣ ಇಲಾಖೆ 
ಅಧುಸೂಚಿನೆ 


- ಸಂಖ್ಯೆಃ ಆಕುಕ 5 ವಿಂಎಂಸಿ 2005, ಬೆಂಗಳೂರು, ದಿನಾಂಕಃ 22ನೇ ಅಕ್ಟೋಬರ್‌ 2005 


೧) ತಾಃ'"01,09.2005 ಸಂಖ್ಯೆಃ ಆಕುಕ 41 ಎಂಎಂಸಿ" 2005 ರೆ ಸರ್ಕಾರಿ ಆದೇಶದ ಅನುಸಾರ ಬೆಂಗಳೂರು ವೈದ್ಯಕೀಯ ತಾಲೇಜಿನ 


1977 ರ 


ಅವಧಿಗೆ. ಆಥವಾ ಮುಂದಿನ 


ಪೆ 
ಕವ್‌ 


ಸಾಗರೀಕ' .ಸೇವಾ (ಸಾಮುನ್ನ 


ಮುಂದೆ ಸೊಚಸಿರುವ 


ಮ Re ಮೊದಲೋ 


ಅಲ್ಲಿಯ ಬರೆಗೆ, ನೇಮಿಸಲಾಗಿದೆ. ; 
೨) ಮೇಲ್ಕಂಡ ನೇಮಕಾತಿಯ ' ಷರತ್ತು ಮತ್ತು ನಬಂಧನೆಗಳನ್ನೊಳೆಗೊಂಡ ೦ಡ ಸಕ ಶವನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. p Re 
ಕ್ರ. |": ನಿವೃತಿದಾರರ ಹೆಸರು ಮತ್ತು ಹಿಂದೆ ಹೊಂದಿದ್ದ ಗುತಿಗೆ 'ಅಧಾರದ ಮೇಲೆ' ನೇಮಕಾತಿ ಮಾಡಿರು: ಯಾವ 
ಸಂ. ಹುದೆಯ ಪದನಾಮ ಹುದ್ದೆಯ ಪದನಾಮ ಮತ್ತು ವೈದ್ಯಕೀಯ ದಿನಾಂಕದಿಂದ ' 
A 2 | A 
1) | ಡಾ ಹಚ್‌ಎಸ್‌. ಸುರೇಶ್‌, ಸ್ಕೂರಾಲಜಿ ನಿವೈತ್ಯ ನ್ಯೂರಾಲಜಿ ಸಹಾಯಕ ಖ್ರಾಭ್ಯೂಖಕೆರು “ತಕ್ಷಣದಿಂದ. 
ಸಹಾಯಕ ಪ ಪ್ರಾಧ್ಯಾಪಕರು, ಬೆಂಗಳೂರು" ವೈದ್ಯಕೀಯ ವೈದ್ಮಕೀಯ. ಕಾಲೇಜು ಬೆಂಗಳೂರು ಜಾರಿಗೆ ಬರುವಂತೆ 
ಕಾಲೇಜು, ಬೆಂಗಳೂರು p 
2 |-ಡಾ ವಿ.ವಿ" ಪವಾರ್‌ : ENT ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯ ತತ್‌ಕ್ಷಣದಿರದ " 
"ನಿವೃತ್ತ NT ಪ್ರೂಧ್ಯಾಪಕರು, ಬೆಂಗಳೊರು ವೈದ್ಯಕೀಯ ಕಾಲೇಜು ಬೆಂಗಳೊರು ಚರಿಗೆ ಬರುವಕಿತೆ 
ಕಾಲೇಜ: ಬೆಂಗಳೊರು | Oo 
3). | ಡಾ ಮೀರಾ:ಡಿ ಮೇವುಂಡಿ "| ಮೈಕ್ರೋ ಬಯಾಲಜಿ ಪ್ರಾಧ್ಕಾ ಪಕರು, ಬೆಂಗಳೂರಿ ತತ್‌ಕ್ಷಣದಿಂದ 
| ನಿಷೃತ್ತ ಮೈಕ್ರೋಬಯಾಲಜಿ ಪ್ರಾಧ್ಮಾ ಪಕರು, ಮತ್ತು ವೈದ್ಯಕೀಯ ಕಾಲೇಜು ಬೆಂಗಳೊರು ಜಾರಿಗೆ ಬರುವಂತೆ 
| ಪ್ರಾಂಕ ಪಾಲರು ಬೆಂಗಳೂರು ವೈದ್ಯಕೀಯ ಕಾಲೇಜು 
ಬೆಂಗಳೂರು y 
4) | ಡಹ ಹೆಚ್‌: ವೆಂಕಟರುಮಯ್ಯ ನಿವೃತ್ತ ಕಾರ್ಡಿಯಾಲಜಿ .| ಕಾರ್ಡಿಯಾಲಜಿ ಪ್ರುಧ್ಯಾಪಕರು ; ತೆತ್‌ಕ್ಷಣದಿಂದ 
ಪ್ರಾಧ್ಯಾಪಕೆರು, ನಿಯೋಜನೆ ಮೇಲೆ ಶ್ರೀ ಜಯದೇವ ಬೆಂಗಳೂರು ವೈದ್ಯಕೀಯ ಕಾಲೇಜು ಬೆಂಗಳೊರು ಚಾರಿಗೆ ಬರುವಂತೆ 
5) 02.11.2005 
ರಿಂದ "ಜಾರಿಗೆ 
ಬರುವಂತೆ 
- 6) ತೆತ್‌ಕ್ಷಣದಿಂದ 
ಜಾರಿಗೆ ಬರುವಂತೆ 
7) ತತ್‌ಕ್ಷಣದಿಂದ 
ಜಾರಿಗೆ ಬರುವಂತ 


